ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


10 

ಶ್ರೀ ಕವಟಗಿಮಠ ಮಹಾಂತೇಶ್‌ ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 

13.12.2021 

ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


ಪ್ರೆ 


ಉತ್ಪರ ] 


ಆ) 


ಸರ್ಕಾರಿ ಪದವಿ 
ಪೂರ್ವ ಕಾಲೇಜುಗಳ 
ಮೂಲಭೂತ ಸೌಲಭ್ಯಗಳಿಲ್ಲದೆ 
ಸಿಬ್ನಂದಿಗಳಿಲ್ಲದೆ ಹತ್ತು ಹಲವು 
ಸಮಸ್ಯೆಗಳಿಂದ ಬಳಲುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ರಾಜ್ಯದಲ್ಲಿ 


ಬಂದಿದೆ. 


ಭಾ 


ಹಾಗಿದ್ದಲ್ಲಿ, ಸರ್ಕಾರಿ ಪದವಿ 
ಕಾಲೇಜುಗಳಿಗೆ ಅಗತ್ಯ 
ಮುಲಭೂತ ಸೌಲಭ್ಯಗಳನ್ನು 
ಒದಗಿಸಲು ಸರ್ಕಾರ ತೆಗೆದುಕೊಂಡ 
ಕಮಗಳೇನು; 


ಪೂರ್ವ 


ಪದವಿ ಪೂರ್ವ ಶಿಕ್ಷಣ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ 
ಉತ್ತಮ ಶೈಕ್ಷಣಿಕ ವಾತಾವರಣ  ಕಲ್ಲಿಸಲು, 
ನಬಾರ್ಡ್‌ ಸಹಯೋಗದ ಆರ್‌ಐಡಿಎಫ್‌ 


ಯೋಜನೆಗಳು (RIDF, ರಾಜ್ಯ ಬಂಡವಾಳ ವೆಚ್ಚ 
ಯೋಜನೆ (State Fund), ಎಸ್‌ಸಿಪಿ/ಟಿಎಸ್‌ಪಿ 


ಯೋಜನೆ(SCP/TSP). ಅಭಿವೃದ್ಧಿ 


ಯೋಜನೆ (SDP), ವಿಶೇಷ ಪ್ಯಾಕೇಜ್‌ ಇತ್ಯಾದಿ 
ವಿವಿಧ ಯೋಜನೆಗಳಡಿ ರಾಜ್ಯದ ಸರ್ಕಾರಿ ಪದವಿ 
ಪೂರ್ವ ಕಾಲೇಜುಗಳಿಗೆ ಮೂಲಭೂತ 
ಸೌಲಭ್ಯಗಳಾದ ಕಟ್ಟಡ ನಿರ್ಮಾಣ/ಹೆಚ್ಚುವರಿ 
ತರಗತಿ ಕೊಠಡಿ/ ಪ್ರಯೋಗಾಲಯ ಕೊಠಡಿ/ 
ಎನ್‌.ಎಸ್‌.ಎಸ್‌./ಕೀಡಾ ಕೊಠಡಿ/ ಶೌಚಾಲಯ 
ನಿರ್ಮಾಣ/ ಕಟ್ಟಡ ನವೀಕರಣ/ ಕೊಠಡಿಗಳ 
ದುರಸ್ಥಿ ಇತ್ಯಾದಿಗಳನ್ನು ಇಲಾಖೆಗೆ ಒದಗಿಸಲಾದ 
ಅನುದಾನದ ಲಭ್ಯತೆಯ ಅನುಸಾರ ಹಾಗೂ 
ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಒದಗಿಸಲು 
ಕಮಕ್ಕೈಗೊಳ್ಳಲಾಗುತ್ತಿದೆ. 


ವಿಶೇಷ 


ಶೈಕ್ಷಣಿಕ ಚಟುವಟಿಕೆಗೆ ಪೂರಕವಾಗಿ 
ಹೀಡೆನೀಪನನನಾ ಡಸ್ಟ್‌ ಮತ್ತು ವಿಜ್ಞಾನ ವಿಭಾಗದ 


ಪ್ರಯೋಗಾಲಯ `'ಕೊಠಡಗಳಿಗೆ ಪ್ರಯೋಗಾಲಯ 
ಉಪಕರಣಗಳನ್ನು ಸಹ ಒದಗಿಸಲಾಗುತ್ತಿದೆ. 


ಮೇಲ್ಕಂಡ ಯೋಜನೆಗಳಡಿ ಕಳೆದ 5 ವರ್ಷಗಳಲ್ಲಿ 


ಬಿಡುಗಡೆಯಾದ ಅನುದಾನದ ವಿವರವನ್ನು 
ಅನುಬಂಧ ದಲ್ಲಿ ಒದಗಿಸಿದೆ. 
| 
ಇ) ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ | ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಸರ್ಕಾರಿ 
ಪಟ್ಟಣದ ಸರ್ಕಾರಿ ಪದವಿ ಪೂರ್ವ | ಪದವಿ ಪೂರ್ವ ಕಾಲೇಜಿಗೆ ಆರ್‌ಐಡಿಎಫ್‌ -19 ರ 
ಕಾಲೆಜಿಗೆ ಮೂಲಭೂತ | ಯೋಜನೆಯಡಿ ರೂ 83.20 ಲಕ್ಷ ಮೊತ್ತಕ್ಕೆ 04 


ಸೌಲಭ್ಯಗಳನ್ನು ಕಲ್ಪಿಸಲು ಸರ್ಕಾರ 
ಏನೇನು ಕ್ರಮಗಳನ್ನು ಕೈಗೊಂಡಿದೆ; 
(ಪ್ರಗತಿಯ ವವರ ಒದಗಿಸುವುದು) 


ತರಗತಿ ಕೊಠಡಿಗಳು,08 ಶೌಚಾಲಯ ಕಾಮಗಾರಿ 
ಪೂರ್ಣಗೊಂಡು ಹಸ್ತಾಂತರಗೊಂಡಿದೆ. 


ವಿಶೇಷ ಪ್ಯಾಕೇಜ್‌ ಯೋಜನೆಯಡಿ 06 ತರಗತಿ 


ಕೊಠಡಿಗಳು, 02 ಶೌಚಾಲಯ ಬ್ಲಾಕ್‌ಗಳ 
ನಿರ್ಮಾಣಕ್ಕಾಗಿ ರೂ 100.00 ಲಕ್ಷ ಮೊತ್ತವು 
ಅನುಮೋದನೆಗೊಂಡಿದ್ದು, ಕಾಮಗಾರಿ 


ಪೂರ್ಣಗೊಂಡು ಹಸ್ತಾಂತರಗೊಂಡಿದೆ. 


ಪ್ರಸ್ತುತ ಸದರಿ ಕಾಲೇಜಿಗೆ 13 ತರಗತಿ ಕೊಠಡಿಗಳು 
ಹಾಗೂ 10 ಶೌಚಾಲಯಗಳಿದ್ದು, ಯಾವುದೇ 
ಮೂಲಭೂತ ಸೌಲಭ್ಯಗಳ ಕೊರತೆ ಇರುವುದಿಲ್ಲ. 


ಈ) 


ಸದರಿ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವ 
ಒಟ್ಟು ಪದವಿ ಪೂರ್ವ 
ಕಾಲೇಜುಗಳ ಸಂಖ್ಯೆ ಎಷ್ಟು; 


ಮಂಜೂರಾದ ವಿವಿಧ ವೃಂದದ 
ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು 
ಭರ್ತಿ ಮಾಡಿರುವ ಹುದ್ದೆಗಳ 
ಸಂಖ್ಯೆ ಎಷ್ಟು; 


ಒಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ 
ಸಂಖ್ಯೆ: 31 


ಹುದ್ದೆಗಳ ವಿವರ 
ಹುದ್ದೆ Tಮೆಂಜೂರಾದ ಭರ್ತಿ 
ಹುದ್ದೆಗಳು | ಮಾಡಿರುವ 
ಹುದ್ದೆಗಳು 
L 
ಪ್ರಾಚಾರ್ಯರು 30 17 
bl 
ಉಪನ್ಯಾಸಕರು 307 173 | 
ಗಾಢಪಾಲಕರು"] [0] [01 
pe] TT Im 1 
ಪ್ರದ.ಸ 07 4 
ದ್ವ 3 3] 
ಸಾಸ್‌ ಈ 751 4 
NN SS 


ಉ) 


ye 
ಈ ಜಿಲ್ಲೆಯ ಎಷ್ಟು ಪದವಿ 
ಪೂರ್ವ ಕಾಲೇಜುಗಳು 
ಮೂಲಭೂತ ಸೌಲಭ್ಯಗಳಿಂದ 
ವಂಚಿತವಾಗಿವೆ; 


ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ವ್ಯಾಪ್ತಿಯಲ್ಲಿ ಒಟ್ಟು 31 
ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಕಾರ್ಯ 
ನಿರ್ವಹಿಸುತ್ತಿದ್ದು 2020-21 ನೇ ಸಾಲಿನಲ್ಲಿ 
ಹೊಸದಾಗಿ ಪ್ರಾರಂಭವಾದ ಕೊಟ್ಟಲಗಿ ಸರ್ಕಾರಿ 
ಪದವಿ ಪೂರ್ವ ಕಾಲೇಜನ್ನು ಹೊರತುಪಡಿಸಿ 
ಉಳಿದ ಎಲ್ಲಾ ಸರ್ಕಾರಿ ಪದವಿ ಪೂರ್ವ 
ಕಾಲೇಜುಗಳು ಅಗತ್ಯ ಮೂಲಭೂತ 
ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಹೊಸದಾಗಿ 
ಪ್ರಾರಂಭವಾದ ಕೊಟ್ಟಲಗಿ ಸರ್ಕಾರಿ ಪದವಿ 
ಪೂರ್ವ ಕಾಲೇಜು ಪ್ರೌಢಶಾಲಾ ಕಟ್ಟಡದಲ್ಲಿ 
ಕಾರ್ಯನಿರ್ವಹಿಸುತ್ತಿದೆ. 


ಊ) 


OE 


ಇವುಗಳಿಗೆ ಮೂಲಭೂತ ಸೌಲಭ್ಯ 
ಒದಗಿಸುವ ಮತ್ತು ಬಾಕಿ ಇರುವ 
ಹುದ್ದೆಗಳನ್ನು ಯಾವ 
ಕಾಲಮಿತಿಯಲ್ಲಿ ಭರ್ತಿ 
ಮಾಡಲಾಗುವುದು? (ವಿವರ 
ಒದಗಿಸುವುದು) 


ಆಯವ್ಯಯದಲ್ಲಿ ಒದಗಿಸಲಾದ ಅನುದಾನದ 
ಲಭ್ಯತೆ ಹಾಗೂ ಅಗತ್ಯತೆಗೆ ಅನುಗುಣವಾಗಿ ಆದ್ಯತೆ 
ಮೇರೆಗೆ ಹಂತ ಹಂತವಾಗಿ ಹೊಸ ಕಾಲೇಜು 
ಕಟ್ಟಡ ನಿರ್ಮಾಣ ಮಾಡಲು ಅಗತ್ಯ 
ಕ್ರಮವಹಿಸಲಾಗುತ್ತಿದೆ. 


ಬಾಕಿ ಇರುವ ಖಾಲಿ ಹುದ್ದೆಗಳನ್ನು ಭರ್ತಿ 
ಮಾಡುವ ಬಗ್ಗೆ ಆರ್ಥಿಕ ಇಲಾಖೆಯೊಂದಿಗೆ 
ಸಮಾಲೋಚಿಸಲಾಗುತ್ತಿದ್ದು, ಖಾಲಿ ಹುದ್ದೆಗಳನ್ನು 


§ ಭರ್ತಿ ಮಾಡಲು ಕ್ರಮವಹಿಸಲಾಗುತಿದೆ. 


ಅಪಿ: 273 ಯೋಸಕ 2021 


FN 


OAV 
ಕಳೆದ ೦5ರ ವರ್ಷಗಳಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಅನುಷ್ಣಾನವಾಗುತ್ತಿರುವ ಕಾಮಗಾರಿಗಳ ವಿವರ 
ಕಾಮಗಾರಿ 


n| 
೩ 
& 


a 
] 


ಆರ್‌ಐಡಿಎಫ್‌-೦೦ 


ki 
Il 
| 


7508.20 
PRED 1202.00 


4518.00 


ರಾಜ್ಯ ಬಂಡವಾಳ ವೆಚ್ಚ 
ಎಮ 3 
ಟ್ರ | 


CEE 


ಆರ್‌ಐಡಿಎಫ್‌-2೦3 2 


ಒಟ್ಟು 1405380 


178 
ಕಟ್ಟಡ ನವೀಕರಣ / ಅಭವೃದ್ಧಿ ಕಟ್ಟಡ ನವೀಕರಣ / ಅಭವೃದ್ದಿ (ದುರಸ್ಥಿ) PRED 1800.೦೦ 
148 | 682 


ಆರ್‌ಐಡಿಎಫಾ 2೩ PWD 14380.00 
ವಿಶೇಷ ಪ್ಯಾಕೇಜ್‌ 435 PWD 15000.00 
ಪ್ಯಾ | 91 | 435 |] | 80 | 2018-19 
WwW 


| 

PRED 

71 ಇತ ಅವೂ ಮಾನ Eee 50000 
NEN 


[2 
d 
ಶ್ರಿ 


[| 
7 
NEN EN 
EEN 
ಾ] 

4 


Wn 
[7] 


ರಾಜ್ಯ ಬಂಡವಾಳ ವೆಚ್ಚ 102 16 4690.00 


ವಿಶೇಷ ಅಭಿವೃದ್ಧಿ ಯೋಜನೆ D 763.00 
34833.00 


PWD/PRED 
10 2500.00 
Ue 


2 
[/ 


[ee 
» lo 
[Ce 
[= 


RN 
| 
»|N 
KN 
wm 
| 
RN 
| 


Pp 


[58 


[er 
Ww 


ರಾಜ್ಯ ಬಂಡವಾಳ ವೆ 


14 2019-20 


15 


27೨ ಸ.ಪ.ಪೂ ಕಾಲೇಜುಗಳಗೆ ಪ್ರಯೋಗಾಲಯ ಉಪಕರಣಗಳಗಾಗಿ ತಲಾ 
ರೂ 4೦೦೦೦/-ದಂತೆ ರೂ 11.60 ಲಕ್ಷ ಮೊತ್ತ ಹಾಗೂ 546 ಸ.ಪ.ಪೂ 
ಕಾಲೇಜುಗಳಗೆ ಪೀಠೋಪಕರಣಗಳಗಾಗಿ ತಲಾ ರೂ ೨೦೦೦೦/-ದಂತೆ 491.4೦ 
ಲಕ್ಷ ಮೊತ್ತವನ್ನು ಬಡುಗಡೆ ಮಾಡಲಾಗಿದೆ. 


ತರಗತಿ ಕೊಠಡಿ/ಪ್ರಯೋಗಾಲಯ ಕೊಠಡಿ 
ನವೀಕರಣ/ದುರಸ್ಳಿ 


SET 


ಶೌಚಾಲಯ ನಿರ್ವಹಣಿ ಮತ್ತು [ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲ ಶೌಚಾಲಯ ದುರಸ್ಥಿ/ನಿರ್ಮಾಣ ಹಾಗೂ 
19 ದುರ ಸೀರಿನ ಸಂಪರ್ಕ ಒದಗಿಸಲು 1500.00 
ತ್ರ 


TBE THT 


